ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಕೋವಿಡ್‌-19 ಸಂದರ್ಭದಲ್ಲಿ ವೈದ್ಯಕೀಯ ಉಪಕರಣಗಳ ಖರೀದಿ 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು):- 


604(812) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಜನವರಿ, 2020 ಮಾಹೆಯಿಂದ ಸರ್ಕಾರವು ಎಷ್ಟು ವೆಂಟೆಲೇಟಿರ್‌ಗಳು, ಪಿಪಿಇ ಉಪಕರಣಗಳು ಮತ್ತು ಕೈ 
ಗವಸುಗಳನ್ನು ಖರೀದಿಸಿದೆ; (ಮಾಹೆವಾರು ಮಾಹಿತಿ ನೀಡುವುದು) 


(ಆ) ಈ ಉಪಕರಣಗಳನ್ನು ಖರೀದಿಸಲು ಸರ್ಕಾರ ವ್ಯಯಿಸಿದ ಒಟ್ಟು ಮೊತ್ತವೆಷ್ಟು; (ವಸ್ತುವಾರು ಮಾಹಿತಿ 
ಒದಗಿಸುವುದು) 


(ಇ) ಕೋವಿಡ್‌-19 ಸಾಂಕ್ರಾಮಿಕ ರೋಗದ ವಿರುದ್ದ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ರಾಜ್ಯದ ವಿವಿಧ 
ಆಸ್ಪತ್ರೆಗಳಿಗೆ ಎಷ್ಟು ವಿಶೇಷ ಅನುದಾನ ಮತ್ತು ಬಹು ವೈದ್ಯಕೀಯ ಉಪಕರಣಗಳನ್ನು ಒದಗಿಸಿದೆ; 


(ಈ) ರಾಜ್ಯದ ಆಸ್ಪತ್ರೆಗಳಿಗೆ ಎಷ್ಟು ಸಂಖ್ಯೆಯ ಬಹು ವೈದ್ಯಕೀಯ ಉಪಕರಣಗಳನ್ನು ಸರಬರಾಜು 
ಮಾಡಲಾಗಿದೆ ಮತ್ತು ಈ ಉಪಕರಣಗಳ ಒಟ್ಟಿ ಮೌಲ್ಯವೆಷ್ಟು? (ಜಿಲ್ಲಾವಾರು ಮಾಹಿತಿ ನೀಡುವುದು) 


